ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 08 
ಮಾನ್ಯ ಸದಸ್ಯರ ಹೆಸರು ಶ್ರೀ ಎಂ.ಎ. ಗೋಪಾಲಸ್ವಾಮಿ 
ಉತ್ತರಿಸಬೇಕಾದ ದಿನಾಂಕ 07.12.2020 
ಉತ್ತರಿಸಬೇಕಾದ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 
ಕ್ರ.ಸಂ ಪ್ರಶ್ನೆಗಳು ಉತ್ತರ 
ಅ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು | 1. ಭಾರತೀಯ ಸಾರ್ವಜನಿಕ ಆರೋಗ್ಯ 
ಸಮುದಾಯ ಆರೋಗ್ಯ ಕೇಂದ್ರಗಳನ್ನಾಗಿ | ಗುಣಮಟ್ಟಿಗಳ (PHS =Revised-2012) 
ಮೇಲ್ಲರ್ಜಿಗೇರಿಸಲು ನಿಗದಿಪಡಿಸಿರುವ | ಪ್ರಕಾರ:- 
ಮಾನದಂಡಗಳೇನು? ಸಮುದಾಯ ಆರೋಗ್ಯ 
ಕೇಂದ್ರಗಳಿಗೆ ಯಾವ ಯಾವ ಸೌಲಭ್ಯಗಳನ್ನು | ಸಮತಟ್ಟು ಪ್ರದೇಶಗಳಲ್ಲಿ 1,20,000 
ಒದಗಿಸಲಾಗುವುದು; ಜನಸಂಖ್ಯೆಗೆ ಒಂದರಂತೆ ಒಂದು 
ಸಮುದಾಯ ಅರೋಗ್ಯ ಕೇಂದ್ರವನ್ನು ಮತ್ತು 
ಗುಡ್ಡಗಾಡು ಪ್ರದೇಶ, ಮರುಭೂಮಿ ಮತ್ತು 
ಆದಿವಾಸಿ ಪ್ರದೇಶದಲ್ಲಿ 80000 ಜನಸಂಖ್ಯೆಗೆ 
/ಪುತಿ ನಾಲು ಪ್ರಾಥಮಿಕ ಆರೋಗ್ಯ 
ಕೇಂದ್ರಗಳಲ್ಲಿ ಒಂದನ್ನು ಸಮುದಾಯ 
ಆರೋಗ್ಯ ಕೇಂದ್ರವನ್ನಾಗಿ 
ಮೇಲ್ಲರ್ಜಿಗೇರಿಸಲಾಗುವುದು. 
ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಒಟ್ಟು 33 
ಸಿಬ್ಬಂದಿ ಒದಗಿಸಲಾಗುವುದು. 
ಹೊರರೋಗಿ/ಒಳರೋಗಿ ದಾಖಲಾತಿ, ವಿವಿಧ 
ರೋಗಗಳ ತಪಾಸಣೆ, ಪ್ರಸೂತಿ ಆರೈಕೆ, ದಂತ 
ಚಿಕಿತ್ಸೆ ಸಣ್ಣ ಪ್ರಮಾಣದ ಶಸ್ತಚಿಕಿತ್ಸ 
ಸೇವೆಗಳು, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, 
ಅಂಬ್ಯುಲೆನ್ಸ್‌ ಸೇವೆ ಹಾಗೂ ಇತರೆ ಅವಶ್ಯ 
ಮೂಲಭೂತ ಸೌಕರ್ಯಗಳನ್ನು 
| ಒದಗಿಸಲಾಗುವುದು. 
ಆ ಹಾಸನ ಜಿಲ್ಲೆಯಲ್ಲಿ ಎಷ್ಟು ಪ್ರಾಥಮಿಕ |2011ರ ಜನಗಣತಿಯ ಆಧಾರದ ಮೇಲೆ 


ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ 
ಕೇಂದ್ರಗಳನ್ನಾಗಿ ಮೇಲ್ಬರ್ಜಿಗೇರಿಸಲು ಆರ್ಹತೆ 
ಪಡೆದುಕೊಂಡಿವೆ; (ತಾಲ್ಲೂಕುವಾರು ಮಾಹಿತಿ 
ನೀಡುವುದು) 


ಹಾಸನ ಜಿಲ್ಲೆಯ ಒಟ್ಟು ಗ್ರಾಮೀಣ 
ಜನಸಂಖ್ಯೆ;-1399658 ಇದ್ದು, 
ಜನಸಂಖ್ಯೆಗನುಗುಣವಾಗಿ ಪುಸ್ತುತ 12 
ಸಮುದಾಯ ಆರೋಗ್ಯ ಕೇಂದ್ರ ಸ್ಥಾಪಿಸಲು 
ಅವಕಾಶವಿದ್ದು, ಹಾಲಿ 15 ಸಮುದಾಯ 
ಆರೋಗ್ಯ ಕೇಂದ್ರಗಳು 
ಕಾರ್ಯನಿರ್ವಹಿಸುತ್ತವೆ. 


ಇ ಆ ಹೈಕ ಕಳೆದ 5 ವರ್ಷಗಳಲ್ಲಿ ಎಷ್ಟು 
ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು 
ಮೇಲ್ಯರ್ಜಿಗೇರಿಸಲಾಗಿದೆ; ( ತಾಲ್ಲೂಕುವಾರು 
| ಮಾಹಿತಿ ನೀಡುವುದು) 


ಹಾಸನ ಜಿಲ್ಲೆಯಲ್ಲಿ ಕಳೆದ 5 ವರ್ಷಗಳಲ್ಲಿ, 
ಯಾವುದೇ ಪ್ರಾಥಮಿಕ ಆರೋಗ್ಯ 
ಕೇಂದ್ರಗಳನ್ನು 
ಮೇಲ್ಯರ್ಜಿಗೇರಿಸಲಾಗಿರುವುದಿಲ್ಲ. 


ಈ ಹಾಸನ ಜಿಲ್ಲೆಗೆ ಎಷ್ಟು ಪ್ರಮಾಣದ ಕೋವಿಡ್‌ 


ಭಾರತ ಸರ್ಕಾರದ ಮಾರ್ಗಸೂಚಿಯಂತೆ 


ಲಸಿಕೆ ಅವಶ್ಯಕತೆ ಇದೆ; ಹಾಗೂ ಎಷ್ಟು 
ಪ್ರಮಾಣದ  ಕೋವಿಡ್‌ ಲಸಿಕ ಸರಬರಾಜು 
ಮಾಡಲು ಉದ್ದೇಶಿಸಲಾಗಿದೆ? (ವಿವರ 
ನೀಡುವುದು) 


ಪ್ರಥಮ ಆದ್ಯತೆಯಾಗಿ ಆರೋಗ್ಯ 
ಕಾರ್ಯಕರ್ತರನ್ನು ನೋಂದಾಯಿಸಲು 
ನಿರ್ದೇಶಿಸಲಾಗಿದ್ದ ಅದರಂತೆ ಸರ್ಕಾರಿ 
ಮತ್ತು ಖಾಸಗಿ ವಲಯಗಳಲ್ಲಿನ ಆರೋಗ್ಯ 
ಕಾರ್ಯಕರ್ತರ ಮಾಹಿತಿಯನ್ನು 
ಜಿಲ್ಲಾಮಟ್ಟದಲ್ಲಿಯೇ ಪಡೆಯಲಾಗಿದ್ದು 
ಅದನ್ನು  ಕೋವಿನ್‌  ಪೋರ್ಟಲ್‌ನಲ್ಲಿ 
ಇಂದೀಕರಿಸಲು ಸೂಚಿಸಲಾಗಿದೆ. ಈ 
ಮಾಹಿತಿಯ ಕ್ರೂಢೀಕರಣ ಪ್ರಕಿಯೆ 
ಚಾಲ್ತಿಯಲ್ಲಿದೆ. ಭಾರತ ಸರ್ಕಾರದಿಂದಲೇ 
ಲಸಿಕೆಗಳು ಸರಬರಾಜಾಗಲಿದೆ. 


ಸಂಖ್ಯೆ: ಆಕುಕ 132 ಎಸ್‌ಬಿವಿ 2020 


lol. es 
ಾ॥8ಸುಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 


ಪ್ಲೆ ಸಂಖೆ:- 08 ಕ್ಷೆ ಅನುಬಂಧ -1 


ಬನ್ನಿ 6 5 
ಜಲ್ಲೆ ತಾಲ್ಲೂಕು ಕ್ರಸಂ Has ಕನ 
ಹಾಸನ(15) ಅರಸೀಕೆರೆ 1 ಗಡಸಿ 

ಅರಸೀಕೆರೆ 2 ಜೆ.ಸಿ. ಪುರ 

ಅರಕಲಗೂಡು 3 ಕೊಣನೂರು 

ಬೇಲೂರು 4 ಹಳೆಬೀಡು 

ಬೇಲೂರು 5 ಹರೇಹಳ್ಳಿ 

ಚನ್ನರಾಯಪಟ್ಟಣ 6 ಹಿರಿಸಾವೆ 

ಚನ್ನರಾಯಪಟ್ಟಣ 7 ಶ್ರವಣಬೆಳಗೋಳ 

ಚನ್ನರಾಯಪಟ್ಟಣ 8 ಉದಯ ಪುರ 

ಹೊಳೇನರಸೀಪುರ 9 ಹಳ್ಳಿ ಮೈಸೂರು 

ಹೊಳೇನರಸೀಪುರ 10 ದೊಡ್ಡಕುಂಜಾವೆ 

ಹೊಳೇನರಸೀಪುರ 11 ಪಡುವಲಹಿಪೆ 

ಹಾಸನ 12 ದುದ್ದ 

ಹಾಸನ 13 ಶಾಂತಿಗ್ರಾಮ 

ಚನ್ನರಾಯಪಟ್ಟಣ 14 ನ ಗೇಹಳ್ಳಿ 

ಹಾಸನ 15 ಮೊಸಳೆ ಹೊಸಹಳ್ಳಿ 


